ಸಮಾಜ ವಿಜ್ಞಾನ ತರಗತಿಯಲ್ಲಿ ಪರಾನುಭೂತಿಯ ರುಚಿ 
ಷ ಪ್ರಕಾಶ್‌ ಚ೦ದ್ರ ಗೌತಮ್‌ 


ಹಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಸಮಾಜ ವಿಜ್ಞಾನ ಬೋಧನೆಗೆ 
ತನ್ನದೇ ಆದ ಅನನ್ಯತೆಯಿದೆ. ಏಕೆಂದರೆ ಈ ಹಂತದಲ್ಲಿ ಕಲಿಕಾರ್ಥಿಗಳು ತಮ್ಮ 
ಸುತ್ತಲಿನ ಸಮುದಾಯದ ಮೂಲಕ, ಮನೆಗಳಲ್ಲಿ ಸೂಕ್ಷಮಾಗಿ 
ಅವಲೋಕಿಸುವುದರ ಮೂಲಕ, ವೃತ್ತಪತಿಕಗಳು, ಮಾಧ್ಯಮಗಳು 
ಮುಂತಾದವುಗಳ ಮೂಲಕ ಮಾನವ ಸಮಾಜದಲ್ಲಿನ ಬದಲಾವಣೆಗಳನ್ನು 
ಅರ್ಥಮಾಡಿಕೊಳ್ಳಬಲ್ಲರು. ಶಿಕ್ಷಕರಿಗೂ ಸಹಿತ ಸಮುದಾಯದಿಂದ ಇದೇ 
ಬಗೆಯ ಅನುಭವಗಳು ದೊರಕುತ್ತವೆ. ಆದರೆ ವಯಸ್ಮ್ನರ ಮತ್ತು ಮಕ್ಕಳ 
ಅನುಭವಗಳ ನಡುವೆ ದೊಡ್ಡದೊಂದು ವ್ಯತ್ಯಾಸವಿದೆ: ಮಕ್ಕಳು ತಮ್ಮ 
ಸುತ್ತಲಿನ ಸಂಗತಿಗಳನ್ನು ಸೂಕ್ಷವಾಗಿ ಗಮನಿಸಿ ಸಾಮಾಜಿಕ ಸಮಸ್ಯೆಗಳು, ಸತ್ಯ 
ಸಂಗತಿಗಳು, ಘಟನೆಗಳ ಬಗ್ಗೆ ನಿರಂತರವಾದ ವಿಚಾರಮಂಧನದ ಅನಂತರ 
ತಮ್ಮ ಅಭಿಪ್ರಾಯಗಳನ್ನು ರೂಪಿಸಿಕೊಂಡರೆ ವಯಸ್ಮರು ವ್ಯಾಪಕವಾದ 
ಅನುಭವವಿದ್ಧ್ದರೂ ಹುಕೋ ಏನೋ ಸಮಸ್ಯೆ, ಸತ್ಯ ಸಂಗತಿಗಳ ಬಗ್ಗೆ 
ರೂಢಮತಿಗಳಾಗಿರುತ್ತಾರೆ. ಹೀಗಾಗಿ ಹೆಚ್ಚಿನ ಸಾಮಾಜಿಕ ಸಂಗತಿಗಳು 
ವಯಸ್ಮರನ್ನು ಚಕಿತಗೊಳಿಸುವುದಿಲ್ಲ. 


ಒಂದು ಮಗು, ವಿಶೇಷವಾಗಿ ಹನ್ನೆರಡು ಅಥವಾ ಹದಿಮೂರು ವರ್ಷ 
ವಯಸ್ಸಿನದು, ಮೊದಲ ಬಾರಿಗೆ ಸಾಮಾಜಿಕ ಅಬಿಷ್ಟವೊಂ೦ದನ್ನು ಎದುರಾಗುವ 
ಸನ್ನಿವೇಶವನ್ನು ಕಲ್ಬಿಸಿಕೊಳ್ಳೋಣ. ನಾನು ಸಾಮಾನ್ಯವಾಗಿ ನನ್ನ ಶಾಲೆಯಲ್ಲಿ 
ಅಂತಹ ಸಮಾಜವಿಜ್ಞಾನ ಕಲಿಕಾರ್ಥಿಗಳನ್ನು ಭೇಟಿಯಾಗುತ್ತೇನೆ. ಅವರು 
ನನಗೆ ಈ ಕಳಗಿನ ಬಗೆಯ ಪ್ರಶ್ನೆಗಳನ್ನು ಕೇಳಿದಾಗ ಅವರೊಂದಿಗೆ ನಾನು ನನ್ನ 
ಅತ್ಯಂತ ಸಂತೋಷದ ಸಮಯವನ್ನು ಕಳೆಯುತ್ತೇನೆ. 


- ವಮ್ಮ ಸುತ್ತಲಿನ ಗೋಡೆಗಳ ಮೇಲೆ ಎಲ್ಲೆಡೆ'ಹೆಣ್ಣುಮಕ್ಕಳನ್ನು ಉಳಿಸಿ' 
ಎಂಬಂತಹ ಕಲವು ಘೋಷಣೆಗಳನ್ನು ಏಕ ಬರೆಯಲಾಗಿದೆ? 

- ಯಾಕೆ ಹುಡುಗರಿಗಾಗಿ ಅಂತಹ ಘೋಷಣೆಗಳು ಬರೆಯಲ್ಬಟ್ಟೆಲ್ಲ? 

- ಯಾಕೆ ನಮ್ಮ ತಾಯಂದಿರು ಮಾತ್ರವೇ ಮನೆಗೆಲಸದಲ್ಲಿ 
ನಿರತರಾಗಿರುತ್ತಾರೆ? 

- ಯಾಕೆ ಕುಟುಂಬದ ಮಹಿಳಾ ಸದಸ್ಯರಿಗೆ ಮುಂಜಾನೆಯಿಂದ 
ರಾತ್ರಿಯವರೆಗೂ ಕಾರ್ಯಬಾರವಿರುತ್ತದೆ? 

- ಪಾತ್ರೆ ತೊಳೆಯುವುದು ಮತ್ತು ಮನೆಗೆಲಸ ಇಂತಹ ಕೆಲವು ಕಲಸಗಳನ್ನು 
ಯಾಕೆ ಮಹಿಳಾ ಸದಸ್ಯರಷ್ಟೇ ಮಾಡುತ್ತಾರೆ? 


ಯಾವ  ಶಿಕ್ಷಕರಿಗೇ ಆದರೂ ಕಲಿಕಾರ್ಥಿಯ ತನ್ನ ಸುತಲಿನ 
ಸಮುದಾಯದ ವಿಷಯಗಳಲ್ಲಿ ತೊಡಗಿಸಿಕೊಳ್ಳವುದು ಮುಖ್ಯವಾದದ್ದಾಗಿದೆ. 


ಅವರು ಜಗತ್ತನ್ನು ನೋಡುವ ಕ್ರಮವು ಸಾಮಾನ್ಯವಾಗಿ ತರಗತಿಯ 
ಪ್ರಕ್ರಿಯೆಯ ಹೊತ್ತಿನಲ್ಲಿ ಪ್ರಶ್ನೆಗಳು, ಮಾತುಕತೆಗಳು ಮತ್ತು ಚಿಂತನೆಗಳ 
ಮೂಲಕ ಬರುತದೆ. 


ನನ್ನ ಕಳೆದ ವರ್ಷದ ತರಗತಿಯ ಕಲಿಕೆಯ ಕೆಲವು 
ಅನುಭವ'ಚಿತ್ರುಗಳನ್ನು' ಇಲ್ಲಿ ಹಂಚಿಕೊಳ್ಳತ್ತಿದ್ದೇನೆ. ನಾನಾಗ ನನ್ನ 
ತರಗತಿಗಾಗಿ ಯೋಜನೆ ಹಾಕುತ್ತಿದ್ದೆ'ಆರು ಮತ್ತು ಹನ್ನೆರಡನೇ ಶತಮಾನಗಳ 
ನಡುವಿನ ಸಾಮಾಜಿಕ ಐಬದಲಾವಣೆಗಳು' ಎಂಬುದು ಕಲಿಕೆಯ 
ವಿಷಯವಾಗಿತ್ತು. ತರಗತಿಯು ನಡೆಯುತ್ತಿದ್ದ ಸಂಪೂರ್ಣ ಅವಧಿಯಲ್ಲಿ 
ಮಕ್ಕಳು ಆಗಾಗ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಮತ್ತು ನಾವು ಬವಿಕಟಿ 
ಸ್ನೇಹಿತರಾಗಿದ್ದೆವು. ಪ್ರಾಜೆಕ್ಟ್ಸ್‌ ಕೆಲಸವನ್ನು ನಿಯೋಜಿಸುವ ಹಂತದಲ್ಲಿ ನಾನು 
ನನ್ನ ಬಿಯೋಜನಾ ಯೋಜನೆಯಲ್ಲಿ ಅವರ ಪ್ರಶ್ನೆಗಳನ್ನು ಹೆಣೆಯಲು 
ಪ್ರಯತ್ನಿಸುತ್ತಿದ್ದೆ. ಈ ಪ್ರಕ್ರಿಯೆಯಲ್ಲಿ ಏಳನೇ ತರಗತಿಯ ಹದಿಮೂರು ಅಥವಾ 
ಹದಿನಾಲ್ಲು ವರ್ಷ ವಯೋಮಾನದ ವಿದ್ಯಾರ್ಥಿಗಳನ್ನು 
ಗಮನದಲ್ಲಿಟ್ಟುಕೊಂಡು ಈ ಪ್ರಕ್ರಿಯೆಯಲ್ಲಿ ಪೂರ್ತಿ ಮುಳುಗಿಹೋಗಿದ್ದೆ. ನನ್ನ 
ಸಿದ್ದತೆಯ ಬಗ್ಗೆ ನಾನು ತುಂಬ ಉತ್ಪುಕನಾಗಿದ್ದೆ. ಸಮಾಜವಿಜ್ಞಾನದಂತಹ 
ವಿಷಯಗಳು ವಿಶಾಲವಾದ ಚಾಚು ಮೂಲೆಗಳನ್ನು ಹೊಂದಿವೆಯಲ್ಲದೇ 
ಅಮಿತ ಚರ್ಚ್‌ಗಳು ಮತ್ತು ವಾಗ್ಮಾದಗಳಿಗೆ ಅವಕಾಶ ನೀಡುತ್ತವೆ. ಪುಸ್ತಕಗಳು 
ಯಾವುದೇ ಇದ್ದರೂ ಮಕ್ಕಳು ತಮ್ಮದೇ ಆದ ವ್ಯಾಖ್ಯಾನವನ್ನು 
ರೂಪಿಸಿಕೊಳ್ಳಬಹುದಾದ ವೇದಿಕೆಯನ್ನು ನಿರ್ಮಿಸಿಕೊಳ್ಳಲು, 
ಸೃಷ್ಟಿಶೀಲರಾಗಲು, ಅನುಭವಿಸಲು ಇಲ್ಲಿ ಅವಕಾಶವಿದೆ. 


ಇಂತಹ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟಿಕೊಂ೦ಂಡು ಏಳನೆಯ 
ತರಗತಿಯ ಕಲಿಕಾರ್ಥಿಗಳಿಗೆ ಪ್ರಾಜಿಕ್ಸ್‌ ಕೆಲಸವನ್ನು ವಿನ್ಯಾಸಗೊಳಿಸಿದ್ದೆ. ನಮ್ಮ 
ತರಗತಿಯಲ್ಲಿ 30 ಕಲಿಕಾರ್ಥಿಗಳಿದ್ದರು. ಅವರನ್ನು ಆರು ಉಪಗುಂಪುಗಳಾಗಿ 
ವಿನ್ಯಾಸಗೊಳಿಸಿದ್ದೆ. ಅವರಿಗೆ ಬೀಡಿದ ವಿಷಯವು ಪ್ರಸುತವಾದುದಾಗಿತ್ತು. 
ಮಧ್ಯಕಾಲೀನ ಸಮಾಜ ಮತ್ತು ಪದ್ಧತಿಗಳ ಸಂಕೀರ್ಣತೆ ಮಕ್ಕಳಿಗೆ ಪರಿಚಯವೇ 
ಆಗಿತ್ತು. ಆದುದರಿಂದ ಹನ್ನೆರಡನೇ ಶತಮಾನದವರೆಗಿನ ಅವಧಿಯಲ್ಲಿ ಮತ್ತು 
ಆಧುನಿಕ ಯುಗದಲ್ಲಿ ಮಹಿಳೆಯರ ಸ್ಥಿತಿಗತಿಯ ತುಲನಾತ್ಮಕ 
ಅಧ್ಯಯನದೊಂದಿಗೆ ನಾವು ಕಾರ್ಯವನ್ನು ಆರಂಭಿಸಿದೆವು. ನಾವು ನಿಗದಿತ 
ಪಠ್ಯ ಪುಸಕಗಳು, ಮಧ್ಯಕಾಲೀನ ಇತಿಹಾಸದ ಪುಸಕಗಳು, ಗಂಥಾಲಯ ಮತ್ತು 
ವೃತ್ತಪತಿಕೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆವು. ನಮ್ಮಲ್ಲಿ ಇತರ ಶಿಕ್ಷಕರು 
ಇಲ್ಲವೇ ಶಾಲಾ ತಪಾಸಣಾಧಿಕಾರಿಗಳು, ಪಾಲಕರು ಮುಂತಾಗಿ ಸಂಪನ್ಮೂಲ 
ವ್ಯಕ್ತಿಗಳೂ ಸಹ ಇದ್ದರು. ನಮ್ಮ ಸಂಪನ್ನೂಲ ವಲಯಗಳನ್ನು 
ಬವಿಸ್ತರಿಸಿಕೊಳ್ಳವ ಯೋಜನೆಯನ್ನು ನಾವು ಹಾಕಿಕೊೂಂಡಿದ್ದೆವು. 


ಪ್ರಾಜಿಕ್ಸ್‌ ಗಳು ಪೂರ್ಣಗೊಳ್ಳಲು ಏಳು ದಿನಗಳು ಬೇಕಾದವು. 
ಕಲಿಕಾರ್ಥಿಗಳು ನಮ್ಮ ಎಂದಿನ ತರಗತಿ ಅವಧಿಯ ಆಚೆಯೂ ಕೆಲಸ 


ಮಾಡುತಿದ್ದರು, ಆಮೇಲೆ ಅವರು ಕೆಲವು ತೀರ್ಮಾನಗಳಿಗೆ ಬಂದರು. ಅವರಲ್ಲಿ 
ಅಭಿಪ್ರಾಯ ಭೇದವಿತ್ತು ಎನ್ನುವುದು ನಮಗೆ ತುಂಬ ಸಂತೋಷ ನೀಡಿತು. 
ಇಲ್ಲಿ ಕೆಲವು ಚರ್ಚ್‌ಗಳಿವೆ: 


ಶಿಕ್ರಕ : ನಮ್ಮ ಪಠ್ಯಪುಸ್ತಕಗಳಲ್ಲಿ ಬಳಕೆಯಾಗಿರುವ ಕೆಲವು 
ಪದಗಳು / ಪರಿಬಾಷೆಗಳ ಬಗ್ಗೆ ಸ್ಪಷ್ಛತೆ 
ಪಡೆಯುವುದರೊಂದಿಗೆ ನಾವು ತರಗತಿಯನ್ನು 


ಪ್ರಾರಂಬಿಸೋಣವೇ? 
ಕಲಿಕಾರ್ಥಿಗಳು : ಸರಿ! 
ಶಿಕ್ಷಕಿ : ಹಾಗಾದರೆ ನನಗೆ ಕೆಲವು ಉದಾಹರಣೆಗಳನ್ನು ನೀಡಿ! 
ಕಲಿಕಾರ್ಥಿಗಳು : ಸತಿ ಪದತಿ ಪರ್ದಾ ಪದ್ಮತಿ, ಬಾಲ್ಯ ವಿವಾಹ, 
ಶಿಕ್ಷಣದಿಂದ ವಂಚಿತರಾಗುವುದು ಇತ್ಯಾದಿ. 
ಶಿಕ್ರಕ : ಸತಿ ಪದ್ದತಿಯ ಬಗ್ಗೆ ವೀವೇನು ತಿಳಿದಿದ್ದೀರಿ 


ಎನ್ನುವುದನ್ನು ಯಾರಾದರೂ ವಿವರಿಸುವಿರಾ? 


ಮಕ್ಕಳ ಒಂದು ಗುಂಪು: ಜೀವಂತ ಮಹಿಳೆಯರನ್ನು ಮೃತಪಟ್ಟ ಅವರ 
ಗಂಡನ ಚಿತೆಗೆ ಬಲವಂತವಾಗಿ ನೂಕುವ 
ಸಂಪ್ರದಾಯ. 

ಶಿಕ್ರಕ : ಈ ಸಮಯದಲ್ಲಿ ಆ ಮಹಿಳೆ ಅನುಭವಿಸುವ 
ನೋವನ್ನು ನಾವು ಊಹಿಸಬಹುದೇ? ಅದರ ಬಗ್ಗೆ 
ಮಾತನಾಡುವಷ್ಟು ಸರಳವಾಗಿದ್ದಿರಬಹುದೇ ಅದು? 

ಒಂದುಗುಂಪು : ಇಲ್ಲ ಅದು ನಿಜಕ್ಕೂ ಇಡೀ ಕುಟಿಂಬ ಮತ್ತು ಹಳ್ಳಿಗೆ 
ಕರಿಣ ಸಮಯವಾಗಿತ್ತು. ಅದಲ್ಲದೇ, ಅವರ ಮಕ್ಕಳ 
ಗತಿ ಏನು? ನಾವು ಅವರ ಬಗ್ಗೆ ತಿಳಿದೇ ಇಲ್ಲ. 


ವಯಸ್ಮರಾಗಿ ನಾವು ವಿಷಯಗಳು ಮತ್ತು ಬಿರ್ದಿಷ್ಠಾಂಶಗಳನ್ನು 
ಗಮನಿಸಿ ಸ್ಪಂದಿಸುತ್ತೇವೆ. ಆದರೆ ಮಕ್ಕಳು ಭಾವನೆಗಳ ಮೇಲೆ 
ಲಕ್ಮವನ್ನು ಕೇಂದ್ರೀಕರಿಸುತ್ತಾರೆ. ಅವರು ಅವಿಭಕ 
ಕುಟಿಂಬಗಳ ಬಾಗವಾಗಿರುವುದರಿಂದ ಮತ್ತು ಗ್ರಾಮೀಣ 


ಸಮುದಾಯಗಳಲ್ಲಿ ಬಾವನೆಗಳು ಸಂದರ್ಬೋಚಿತ 
ಸಂಪತಾಗಿರುವುದರಿಂದ ಅವರು ಘಟನೆಗಳ ಹಿಂದಿನ 
ಕ್ರೌರ್ಯವನ್ನು ಗಮನಿಸುತ್ತಾರೆ ಮತ್ತು ಅಥರಿಲದ 
ವಿಷಾದಗೊಳ್ಳುತ್ತಾರೆ. 


ವಯಸ್ಮರಾಗಿ ನಾವು ವಿಷಯಗಳು ಮತ್ತು ವಿರ್ದಿಷ್ಟ ಅಂಶಗಳ ಮೇಲೆ 
ಕೇಂದ್ರೀಕರಿಸಿದರೆ ಮಕ್ಕಳು ಭಾವನಾತ ಕವಾಗಿ ಸ್ಪಂದಿಸುತ್ತಾರೆ. ಅವಿಭಕ್ತ 
ಕುಟುಂಬದಲ್ಲಿರುವ ಅವರು ಕ್ರೂರವಾಗಿ ದಹಿಸಲ್ಪಟ್ಟಿ ಈ ತಾಯಂದಿರ ಮಕ್ಕಳ 
ಗತಿ ಏನೆಂದು ಕೇಳಿದರು. ಗ್ರಾಮೀಣ ಸಮುದಾಯಗಳಲ್ಲಿ ಭಾವನೆಗಳು 


ಸಂದರ್ಭೋಚಿತ ಸಂಪತ್ತು. ದುರದೃಷ್ಟವಶಾತ್‌ ಮಹಾನಗರಗಳಲ್ಲಿನ ಮಕ್ಕಳು 
ಇದರಿಂದ ವಂಚಿತರಾಗಿದ್ದಾರೆ. 


ಇನ್ನೊ೦ದು ಗುಂಪು: ಒಮ್ಮೆ ನನ್ನ ಬೆರಳು ಮೇಣದಬತ್ತಿಯ ಜ್ಞಾಲೆ ತಾಗಿ 


ಶಿಕ್ಷಕಿ 


ಕಲಿಕಾರ್ಥಿಗಳು 
ಶಿಕ 


ಒಂದು ಗುಂಪು 


ಶಿಕ್ರಕಿ 
ಗುಂಪು 


ಶಿಕ್ಷಕಿ 


ಕಲಿಕಾರ್ಥಿಗಳು 


ಶಿಕ್ಷಕಿ 


ಕಲಿಕಾರ್ಥಿಗಳು 
ಶಿಕ್ಷಕಿ 


ಸುಟ್ಟಿತ್ತು. ಅದು 
ಬೇಕಾದವು. ನಾನು 
ಊಹಿಸಬಲ್ಟೆ. 

ಓಹ್‌! ಸಂಪ್ರದಾಯದ ಹೆಸರಿನಲ್ಲಿ ಸುಟ್ಟುಹೋದ 
ಮಹಿಳೆಯರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರು 
ಅದನ್ನು ಮನಸಾ ಒಪ್ಪಿಕೊಂಡಿದ್ದರೇ? 

ಬಹುಶಃ ಇಲ್ಲ... 

ನೀವು ಶೋಧಿಸಿರುವುದನ್ನು ನಾವೀಗ ಚರ್ಚಿಸೋಣ. 
ಭೂತಕಾಲದ ಮತ್ತು ವರ್ತಮಾನದ ನಡುವಿನ ಕೆಲವು 
ಸಾಮ್ಯಗಳನ್ನು ನೀವು ಹೇಳಬಲ್ಲಿರಾ? 

ನಾವು ಒ೦ದು ಗುಂಪಾಗಿ 
ತೀರ್ಮಾನಿಸಿರುವುದೇನೆಂದರೆ ಆಧುನಿಕ ಕಾಲದಲ್ಲೂ 
ಕಟ್ಟಿದಾದ ಅಥವಾ ಅದಕ್ಕಿಂತ ಕೀಳಾದ ಪದ್ಮತಿಗಳಿವೆ. 
ಹೇಗೆ? 

ಹೆಣ್ಣು ಭ್ರೂಣಗಳನ್ನು ಹತ್ಯೆ ಮಾಡಲಾಗುತ್ತಿದೆ 
ಎಂದು ಸ್ಪಷ್ಟವಾಗಿ ತೋರಿಸುವ ಸಾಕಷ್ಟು 
ವೃತ್ತಪತ್ರಿಕೆಯ ತುಣುಕುಗಳು ನಮ್ಮಲ್ಲಿವೆ. ಅವು ಸ್ಟೀ 
ಭಬ್ರೂಣಹತ್ಯೆಗೆ ಪುರಾವೆಗಳಾಗಿವೆ. 

ಹೌದ ಅದನ್ನು ಮಾಡಲಾಗುತ್ತಿದೆ. 
ಓದುವುದು ದುಃಖದ ಸಂಗತಿ. 

ಸ್ಟೀ ಭ್ರೂಣಹತ್ಯೆ, ಮಕ್ಕಳ ದುರುಪಯೋಗ, ಲೈಂಗಿಕ 
ಕಿರುಕುಳ ಇಂತಹ ಇತರ ಅಮಿಷ್ಠಗಳು ಇನ್ನೂ 
ಅಸ್ತಿತ್ವದಲ್ಲಿವೆ. ಅಂದರೆ ನಾವು ಮಧ್ಯಕಾಲೀನ 
ಯುಗದಿಂದ ಭಿನ್ನರಾಗಿಲ್ಲ. ಮಹಿಳೆಯರು ಮತ್ತು 
ಹುಡುಗಿಯರು ಇನ್ನೂ ತಮ್ಮ ಅಸ್ತಿತ್ವಕ್ಕಾಗಿ 
ಹೋರಾಡುತ್ತಿದ್ದಾರೆ. 

ದುರದೃಷ್ಟವಶಾತ್‌ ಇದು ನಮ್ಮ ವಾಸ್ತವ. ಆದರೆ 
ನಾವು ಹಳೆಯ ಪದ್ಮತಿಗಳಿಂದ ಮೈಲುಗಟ್ಟಿಲೆ ಮುಂದೆ 
ನಡೆದಿದ್ದೇವೆ. 

ಆದರೆ ನಮ್ಮ ಅಬಿಪ್ರಾಯ ಭಿನ್ನವಾಗಿದೆ. 

ಸರಿ ಅದನ್ನು ವಿವರಿಸುತ್ತೀರ? ಶಿಕ್ಷಣ, ಬಡತನ 
ನಿರ್ಮೂಲನೆ, ತಂತ್ರಜ್ಞಾನ ಇತ್ಯಾದಿಗಳಲ್ಲಿ ನಾವು 


ಗುಣವಾಗಲು ವಾರಗಳೇ 
ಆ ಬಗೆಯ ನೋವನ್ನು 


ಅದನ್ನು 


ಸಾಕಷ್ಟು ದೂರ ಕ್ರಮಿಸಿದ್ದೇವೆ ಎಂದು ನಾನು 
ನಂಬುತ್ತೇನೆ. 


ಮಕ್ಕಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕಪಡಿಸಿದಾಗ, 
ಯೋಚಿಸಲು ವನಿಂತಾಗ, ಮಾತನಾಡಲು ಚರ್ಚಿಸಲು 


ತೊಡಗಿದಾಗ ಶಿಕಕರು ಉತ್ತುಕರಾಗುತ್ತಾರೆ. ಏಕೆಂದರೆ 
ಆಗಲೇ ನಾವು ನಮ್ಮ ಅಬಿಪ್ರಾಯಗಳೊಂದಿಗೆ ಜಗತ್ತನ್ನು 
ಎದುರಿಸಲು ಸಾಧ್ಯವಾಗುತ್ತದೆ. 


ಮಕ್ಕಳು ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೊಂದಿದ್ದಾಗ, ಅವರು 
ಆಲೋಚಿಸಲು ತೊಡಗಿದಾಗ ಶಿಕ್ಷಕರಾಗಿ ನಾವು ಹಿಗ್ಗುತ್ತೇವೆ. ಒಂದಷ್ಟು ಓದು 
ಮತ್ತು ಚರ್ಚ್‌ಯ ಅನಂತರ ನಾವು ನಮ್ಮದೇ ಆದ ದೃಷ್ಟಿಕೋನಗಳೊಂದಿಗೆ 
ಸಾಮಾಜಿಕ ಪ್ರಪಂಚದ ಹಾದಿಯಲ್ಲಿ ಮುನ್ನಡೆದೆವು. 


ವಿದ್ಯಾರ್ಥಿಗಳು ಚರ್ಚಿಸಿದ ಮತ್ತು ಪಟ್ಟಿಯಲ್ಲಿ ಹೋಲಿಸಿ ಬರೆದ ಕೆಲವು 
ಟಔಪ್ಟಣಿಗಳನ್ನು ಕೆಳಗೆ ನೀಡಲಾಗಿದೆ: 


FAN SRN Sm 
& 
ಆಂ 3p 


fairs 


ಮತ್ತೊಂದು ಕುತೂಹಲಕಾರಿ ಮುಂಬರಿಕಯೆಂದರೆ ಮುಕ್ತ ಅಂತ್ಯದ 
ಪ್ರತಿಕ್ರಿಯೆಗಳು. ಇವು ಮೇಲ್ಲೋಟಕ್ಕ ಒಂದೇ ಬಗೆಯವಾಗಿ ಕಾಣುತ್ತವೆ. ಆದರೆ 
ಇವು ಹಿಂದಿನ ಚರ್ಚಾ ಶೀರ್ಷಿಕೆಗೆ ಸಂಬಂಧಿಸಿಕೊಂಡಿರುವುದರಿಂದ 
ಪ್ರಾಜೆಕ್ಟನ್ನು ಅನುಕ್ರಮವಾಗಿಸುತ್ತವೆ. ಅದರ ಒಂದು ಭಾಗ ಇಲ್ಲಿದೆ: 


ಪ್ರಶ್ನೆ: ನಿಮ್ಮ ದೃಷ್ಟಿಯಲ್ಲಿ ಮೂಲಭೂತ ಮಹಿಳಾ ಹಕ್ಕುಗಳು ಯಾವುವು? 
ಅವರು ಜಂಟಿಯಾಗಿ ಚರ್ಚಿಸಿ ಬರೆದದ್ದು ಹೀಗೆ; 


. ಮುಕವಾಗಿ ಪ್ರಯಾಣಿಸುವ ಹಕ್ಕು. 

. ಕೆಲಸ ಮಾಡುವ ಹಕ್ಕು. 

. ಸ್ವಂತ ಆಯ್ಕೆಯ ವ್ಯಕ್ತಿಯನ್ನು ಮದುವೆಯಾಗುವ ಹಕ್ಕು. 

. ಮಹಿಳೆಯರ ಸಾಂಘಿಕ ಬದುಕು. 

. ಮಯಿಳೆಯರಿಗೆ ತಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಿಕೊಳ್ಳುವ ಅವಕಾಶ. 

. ಮಯಿಳೆಯರನ್ನು ಕೊಲ್ಲುವ 1 ಸುಟ್ಟು ಹಾಕುವ ಅಧಿಕಾರ ಯಾರಿಗೂ 
ಇಲ್ಲ. 


OU & WN =m 


ಮೇಲೆ ಪಟ್ಟೆ ಮಾಡಿದ ಅಭಿಪ್ರಾಯಗಳು ವಿಶ್ಲೇಷಣೆ ಮತ್ತು ತಿಳಿವಳಿಕೆಯ 
ವಿನಿಮಯದಿಂದ ಬಂದವು. ನಾವು ಕಾಣಬಯಸುವ ವಿಸ್ತಾರವಾದ ಸಮಾಜದ 
ಒ೦ದು ಇಣುಕು ನೋಟವನ್ನು ಇವು ನೀಡುತ್ತವೆ. ಸಂವಾದ ಮತ್ತು ಚರ್ಚೆಗಳ 
ಮೂಲಕವೇ ನಂಬಿಕ ಬೆಳೆಯುತ್ತದೆ ಮತ್ತು ಅದು ಸಮಾಜ ವಿಜ್ಞಾನ 
ಬೋಧನೆಯ ಒಂದು ಅವಶ್ಯ ಭಾಗವಾಗಿದೆ. ಹನ್ನೆರಡು ಅಥವಾ ಹದಿಮೂರು 
ವರ್ಷ ವಯಸ್ಸಿನ ಮಗುವು ಮಹಿಳಾ ಹಕ್ಕುಗಳನ್ನು ಹೇಗೆ ನೋಡುತದೆ 
ಎಂಬುದಕ್ಕೆ ಇನ್ನೊ೦ದು ಉತ್ತಮ ಉದಾಹರಣೆ. 


ಈ ಕೆಲವು ಅಭಿಪ್ರಾಯಗಳು ಮಕ್ಕಳ ಸನ್ನಿವೇಶದಿಂದ ಬಂದವಾದರೆ ಇನ್ನು 
ಕಲವು ಅವರ ಅನುಭವಗಳಿಂದ, ಮತ್ತೆ ಕಲವು ಸಮಾಜ ವಿಜ್ಞಾನದ 
ಕಲಿಕೆಯಿಂದ ಬಂದವಾಗಿವೆ. 


ಪ್ರಕಾಶ್‌ ಅವರು ಫೆಬ್ರವರಿ 2012 ರಿಂದ ಧಮಾರಿಯ ಅಜೀಮ್‌ ಪ್ರೇಮ್‌ ಜಿ ಶಾಲೆಯಲ್ಲಿ 
ಬೋಧಿಸುತ್ತಿದ್ದಾರೆ. ಇದಕ್ಕೂ ಮೊದಲು ಅವರು ಮಧ್ಯಪ್ರದೇಶ ಮತ್ತು ಮತ್ತು ಛತ್ತೀಸ್ನಡದ 
ಬುಡಕಟ್ಟು, ಗ್ರಾಮೀಣ ಮತ್ತು ನಗರ ವ್ಯವಸ್ಥೆಗಳಲ್ಲಿ ಹದಿನಾರು ವರ್ಷಗಳ ಕಾಲ ಶಾಲಾ 
ಶಿಕ್ಷಕರಾಗಿದ್ದರು. ಅವರು ಒಂದರಿಂದ ಹನ್ನೆರಡನೇ ತರಗತಿಯ ಮಕ್ಕಳೊಂದಿಗೆ ಕೆಲಸ 
ಮಾಡಿದ್ದಾರೆ. ಇಂಗಿಷ್‌, ಇತಿಹಾಸ ಮತ್ತು ಜೀವಶಾಸ್ಪ ಅವರು ಕಲಿಸುವ ವಿಷಯಗಳಾಗಿವೆ. 
ಛತ್ತೀಸ್ನಡದ ಆಕಾಶವಾಣಿ, AR ರಾಯಪುರದಲ್ಲಿ ಕ್ಯಾಶುಯಲ್‌ ಅನೌನ್ಸರ್‌ ಆಗಿಯೂ ಕೆಲಸ 
ಮಾಡಿದ್ದಾರೆ. ಅವರನ್ನು prakash.gautam@azimpremjifoundation.org ಇಮೇಲ್‌ ಐಡಿಯ 
ಮೂಲಕ ಸಂಪರ್ಕಿಸಬಹುದು. 


